ಕರ್ನಾಟಿಕ ವಿಧಾನ ಪರಿಷತ್ತು 


| ಶ್ರೀ ಚಿದಾನಂದ್‌ ಎಂ. ಗೌಡ (ಪದವೀಧರರ ಕೇತು 


ಸಂ. 


ಅ 


24.12.2021 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿ:ವರು. 
ಪ್ರಶ್ನೆ ಉತ್ತರ 
ದಾವಣಗೆರೆ, ಚಿತ್ರದುರ್ಗ, ಕೋಲಾರ ಬಂದಿಲ್ಲ. 


ಮತ್ತು ಚಿಕೃಬಳ್ಳಾರ ಮತಕ್ಷೇತ್ರದ 
ವ್ಯಾಪ್ತಿಯಲ್ಲಿ ವಿದ್ಯಾರ್ಜನೆಗೆ ಬೇರೆ 
ಬೇರೆ ಜಿಲ್ಲೆ ಹಾಗೂ ತಾಲ್ಲೂಕಿನಿಂದ 
ಬರುವ ವಿದ್ಯಾರ್ಥಿನಿಯರಿಗೆ ವಸತಿ 
ಸೌಲಭ್ಯ ಸಿಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ 
ಕಾರ್ಯನಿರ್ವಹಿಸುತ್ತಿರುವ ಮವಿದ್ಯಾರ್ಥಿನಿಲಯ 
ಗಳಿಗೆ ನಿಗಧಿಪಡಿಸಿರುವ ಮಾಂಜೂರಾತಿ 
ಸಂಖ್ಯೆಗನುಗುಣವಾಗಿ ಪ್ರವೇಶ ನಿಯಮಗಳ 
ಮುಸಾರ ಪ್ರವರ್ಗವಾರು ಅರ್ಹ ವಿದ್ಯಾರ್ಥಿಗಳಿಗೆ 
ಪ್ರವೇಶ ನೀಡಲಾಗುತ್ತಿದೆ. 


ಪ್ರಸ್ತುತ ದಾವಣಗೆರೆ, ಚಿತ್ರದುರ್ಗ, ಕೋಲಾರ 
ಮತ್ತು ಚಿಕ್ಕಬಳ್ಳಾಪುರ ಮತಕ್ಲೇತ್ರದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ವಿದ್ಯಾರ್ಥಿ 
ನಿಲಯಗಳ ವಿವರ ಈ ಕೆಳಕಂಡಂತಿದೆ. 


ವಿಧಾನಸಭಾ ವಿದ್ಯಾರ್ಥಿಗಳ 
ಕ್ಲೇತ್ರದ ಹೆಸರು ಸಂಖೆ 


ದಾವಣಗೆರೆ 


ಚಿಕ್ಕಬಳ್ಳಾಪುರ 
ಮೆ 
ಬಂದಿದಲ್ಲಿ, ಹೊಸದಾಗಿ ಮ ಚಿತ್ರದುರ್ಗ, ಕೋಲಾರ ಮತ್ತು 
ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ | ಚಿಕ್ಕಬಳ್ಳಾಪುರ ಮತಕ್ಲೇತ್ರಕ್ಕೆ ಸಂಬಂಧಿಸಿದಂತೆ, 
ನಿಲಯಗಳ ನಿರ್ಮಾಣಕ್ಕೆ ಸರ್ಕಾರ | ಹೊಸ ವಿದ್ಯಾರ್ಥಿನಿಲಯಗಳ ಮಂಜೂರಾತಿಗೆ 
ಕೈಗೊಂಡ ಕ್ರಮಗಳೇನು; ಜಿಲ್ಲೆಯಿಂದ ಯಾವುದೇ ಪ್ರಸ್ತಾವನೆ ಸ್ವೀಕೃತ 
ವಾಗಿರುವುದಿಲ್ಲ. 


| ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ 
ಮಂಜೂರಾತಿ ಸಂಖ್ಯೆಗಳನ್ನು | ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ 
ಹೆಚ್ಚಿಸಲು ಸರ್ಕಾರ ಕೈಗೊಂಡ ಕಲ್ಪಿಸುವ ದೃಷ್ಟಿಯಿಂದ ಸರ್ಕಾರದ ಆದೇಶ 
ಕ್ರಮಗಳೇನು; ಸಂಖ್ಯೆ: ಹಿಂವಕ 352 ಬಿಎಂಎಸ್‌ 2019, ದಿ: 
21.01.2020 ಮತ್ತು ಸರ್ಕಾರದ ಆದೇಶ ಸಂಖ್ಯೆ; 
ಹಿಂವಕ 308 ಬಿಎಂಎಸ್‌ 2021, ದಿನಾಂಕ: 
16.07.2021ರಲ್ಲಿ ರಾಜ್ಯದ ವಿವಿಧ ಮೆಟ್ರಿಕ- 
ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ ಸಂಖ್ಯಾಬಲ 
ಹೆಚ್ಚಳ ಮಾಡಲಾಗಿದ್ದು, ಅದರಂತೆ ದಾವಣಗೆರೆ, 
| ಚಿತ್ರದುರ್ಗ, ಕೋಲಾರ ಮತ್ತು ಚಿಕೃಬಳ್ಳಾಪುರ 
ಮತ ಕ್ಲೇತಕ್ಸೆ ಸಂಖ್ಯಾಬಲ ಹೆಚ್ಚಳ 


ಈಗಿದ್ದ ವಸತಿ ನಿಲಯಗಳಲ್ಲಿ 


